ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಬೆಂಗಳೂರು ನಗರದಲ್ಲಿರುವ ರಾಸಾಯನಿಕ ಕಾರಾನೆಗಳ ಗೋದಾಮುಗಳ ಕುರಿತು 
ಶ್ರೀ ಯು.ಬಿ.ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು)- 
400 (419) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ನಗರದಲ್ಲಿರುವ ರಾಸಾಯನಿಕ ಕಾರಾನೆಗಳ ಗೋದಾಮುಗಳ ಸಂಖ್ಯೆ ಎಷ್ಟು; ಈ ಪೈಕಿ 
ಅಕ್ರಮ ಗೋದಾಮುಗಳೆಷ್ಟು; 


(ಆ) ಇತ್ತೀಚೆಗೆ ಮೈಸೂರು ರಸ್ತೆಯಲ್ಲಿನ ರಾಸಾಯನಿಕ ಕಾರ್ಬಾನೆಯಲ್ಲಿನ ಅಗ್ನಿಸ್ಫೋಟಿದಿಂದ ಉಂಟಾದ 
ಹಾನಿಯ ಪ್ರಮಾಣ ಎಷ್ಟು; 


(ಇ) ಈ ಸಂಬಂಧ ತನಿಖೆ ಯಾವ ಹಂತದಲ್ಲಿದೆ; ಸರ್ಕಾರ ಕೈಗೊಳ್ಳಬಹುದಾದ ಕ್ರಮಗಳೇನು? 


